Kerala Gazette No. 40 dated 13th October 2015 . 
PART I 


Section üi 


GOVERN 


329 


OF KERA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ -ಎಫ್ ) ಇಲಾಖೆ 


ಅಧಿಸೂಚನೆ 


- 2014, ಅಕ್ಟೋಬರ್ 30, 
ನಂಬ್ರ 22682 / ಲೆಗ್ , ಎಫ್1/ 2014 / ಕಾನೂನು, ತಿರುವನಂತಪುರಂ, - 

1190 ತುಲಾ 13/ 
1936 ಕಾರ್ತಿಕ 8 . 


2014 , ಅಕ್ಟೋಬರ್ 30ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಸಿ. ರಮಣಿ, 
ವಿಶೇಷ ಕಾರ್ಯದರ್ಶಿ ( ಕಾನೂನು) . 


19 


2014ರ 26ನೇ ನಂಬ್ರ ಅಧ್ಯಾದೇಶ 


2014ರ ಕೇರಳ ಸುಂಕಗಳ (ತಿದ್ದುಪಡಿ) ಅಧ್ಯಾದೇಶ 


ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


1976ರ ಕೇರಳ ಸುಂಕಗಳ ಅಧಿನಿಯಮವನ್ನು ಮತ್ತೂ ತಿದ್ದುಪಡಿಮಾಡಲಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ - 1976ರ ಕೇರಳ ಸುಂಕಗಳ ಅಧಿನಿಯಮ ( 1977ರ 6) ವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಪುನಃ ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ತಾನು 
ತುರ್ತುಕ್ರಮ ಕೈಗೊಳ್ಳಬೇಕಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ (1) ನೇ ಖಂಡ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2014ರ ಕೇರಳ 
ಸುಂಕಗಳ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2 . ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1977ರ 6ನೇ ಅಧಿನಿಯಮ . ಈ 
ಅಧ್ಯಾದೇಶವು ಕಾರ್ಯಾಚರಣೆಯಲ್ಲಿರುವ ಕಾಲಾವಧಿಯಲ್ಲಿ, 1976ರ ಕೇರಳ ಸುಂಕಗಳ 
ಅಧಿನಿಯಮ ( 1977ರ 6) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವ)ಕ್ಕೆ 
ವಿಭಾಗ 3ರಲ್ಲಿ ಉಲ್ಲೇಖಿಸಿರುವ ತಿದ್ದುಪಡಿಗೆ ವಿಧೇಯವಾಗಿ ಪರಿಣಾಮವಿರುವುದಾಗಿದೆ. 

20 


gCHe 


3. ವಿಭಾಗ 2ರ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 2ನೇ ವಿಭಾಗದಲ್ಲಿ, ಖಂಡ 
( ಎ) ಯ ಬದಲು ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

( ಎ) “ಸೇತುವೆ ” ಎಂದರೆ ಒಂದು ಹೈವೇಯಲ್ಲಿನ ಯಾವುದೇ ಸೇತುವೆ 
ಎಂದರ್ಥ, ಆದರೆ ಅದರಲ್ಲಿ ನಿರ್ಮಾಣ ಖರ್ಚು (ಭೂಮಿಯನ್ನು ವಹಿಸಿಕೊಳ್ಳುವುದಕ್ಕಿರುವ 
ಹಾಗೂ ಸೇತುವೆಯನ್ನು ಹೈವೇಯೊಂದಿಗೆ ಸಂಪರ್ಕಿಸಲು ಅಗತ್ಯವಾದ ಅಪ್ರೋಚ್ ರಸ್ತೆಗಳ 
ನಿರ್ಮಾಣಕ್ಕಿರುವ ಖರ್ಚನ್ನೂ ಒಳಗೊಂಡು) ಹತ್ತು ಕೋಟಿ ರೂಪಾಯಿಗಿಂತ ಕಡಿಮೆಯಾದ 
ಒಂದು ಸೇತುವೆ ಒಳಪಡುವುದಿಲ್ಲ. ”. 


ಪಿ. ಸದಾಶಿವಂ, 
ರಾಜ್ಯಪಾಲರು. 


21 


